KA/BG-GPO/ 2515 /WPP-47 12009-2011 





ಕರ್ನಾಟಕ ' ರಾಜಪಥ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಮೇ ೨೭, ೨೦೧೦ ( ಜ್ಯೇಷ್ಠ ೬, ಶಕ ವರ್ಷ ೧೯೩೨) ಸಂಚಿಕೆ ೨೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಂಯದ ಅಧಿಸೂಚನೆಗಳು 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 206 ಸಅಸೇ 2010, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌, 2010. 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಆಪ್ತ 


ಕಾರ್ಯದರ್ಶಿ (ಗ್ರೇಡ್‌-2) ಅವರುಗಳನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ : 














ಕ್ರಸಂ ಅಧಿಕಾರಿಯ ಹೆಸರು ವರ್ಗಾಯಿಸಿ ನೇಮಿಸಲಾದ ಹುದ್ಬ/ಇಲಾಖ 
ಶ್ರೀ. ವಿ. ಸೀತಾರಾಂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
"| ಆಪ್ತ ಕಾರ್ಯದರ್ಶಿ(ಗ್ರೇಡ್‌-2) ಒಳಾಡಳಿತ ಇಲಾಖೆ - ಖಾಲಿ ಹುದ್ದೆ 
ಹ್ಮ್ಮ್‌ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ 
2. ಈವ ಕಾರ್ಯದರ್ಶಿ(ಗೇಡ್‌-2) ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಿ.ಆ.ಸು.ಇ. 
ಣಿ ಷ್ಠ (ಚುನಾವಣೆಗಳು) - ಖಾಲಿ ಹುದ್ದೆ 
ಕ ಶ್ರೀ. ಕೆ.ಎಸ್‌. ಕೃಷ್ಣನ್‌ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಸ ಆಪ್ತ ಕಾರ್ಯದರ್ಶಿ(ಗ್ರೇಡ್‌-2) ಸಮಾಜ ಕಲ್ಯಾಣ ಇಲಾಖೆ - ಖಾಲಿ ಹುದ್ದೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 628 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 206 ಸಅಸೇ 2010, ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್‌ 2010. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ : 


(೨೮೧) 












































೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ವರ್ಗಾಯಿಸಿ ನೇಮಿಸಲು ನಿರ್ಣಯಿಸಲಾದ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ ಇಲಾಖೆ 

ಶ್ರೀ ಸುರೇಶ್‌ ಬಿ. ಕೃಷ್ಣಪ್ಪನವರ್‌, ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 
01 | ಅಧೀನ ಕಾರ್ಯದರ್ಶಿ, ಸಿಆಸುಇ - ಶ್ರೀ ಎಸ್‌.ಜೆ. ಸಂಪತ್‌ಕುಮಾರ್‌ ಇವರ 
(ಏರ್‌ಪೋರ್ಟ್‌) ಸ್ಥಾನದಲ್ಲಿ 
ಶ್ರೀ ಕೆ. ಎಂ. ವೀರಯ್ಯ, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
02 . ಅಧೀನ ಕಾರ್ಯದರ್ಶಿ, (ಸಮನ್ವಯ) - ಶ್ರೀ ಎಲ್‌.ಎಸ್‌. ವಾಸನ್‌ 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. ಇವರ ಸ್ಥಾನದಲ್ಲಿ 
ಶ್ರೀ ಇ. ಶಿವಾನಂದ, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
03 | ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ವೆಚ್ಚ 3 ಮತ್ತು 9) 
(ಆಡಳಿತ) - ಶ್ರೀ ಎನ್‌. ಹೇಮರಾಜು ಇವರ ಸ್ಥಾನದಲ್ಲಿ. 
ಶ್ರೀ ಬಸವರಾಜ್‌ ವಡಗವೆ, ಅಧಾರದ, 
ವ ವಾಣಿಜ್ನ ಮತು ಕ್ಷೆಗಾರಿಕಾ ಇಲಾಖೆ (ಗಣಿ) 
A ಶ್ರೀ pi ಕಾಡಿ ಇವರ 
ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ನ ” 
ಮ ಸ್ಥಾನದಲ್ಲಿ 
ಶೀ ಎಂ.ಎಂ. ಹಿರೇಮಠ್‌, 2 000 
05 | ಅಧೀನ ಕಾರ್ಯದರ್ಶಿ, ಆಹಾರ ಮತು ನಲ “ಸು 
ಕ ಪ್ರಾಧಿಕಾರ) - ಶ್ರೀ ಸಿ.ಟಿ. ನಾರಾಯಣಸ್ತಾಮಿ 
ನಾಗರೀಕ ಸರಬರಾಜು ಇಲಾಖೆ pp ಚ ವ 
ಇವರ ಸ್ಥಾನದಲ್ಲಿ 
ಶ್ರೀ ಎನ್‌.ಆರ್‌. ಪ್ರಭು, 
ನ ಅಧೀನ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ 
ಶಿಕ್ಷಣ ಇಲಾಖೆ - ಖಾಲಿ ಹುದ್ದೆಗೆ 
(ತಾಂತ್ರಿಕ ಶಿಕ್ಷಣ) 
07 ಶೀ ಕೆ. ನಾಗೇಶ್‌, ಅಧೀನ ಕಾರ್ಯದರ್ಶಿ, ೬೩... ೨:೩. 
ಸಿಆಸುಇ ಲೆಕ್ಕಪತ್ರ, (ಐಆರ್‌ಎಲ್‌ಎ) ಟೂ ಬ 
7 ಶ್ರೀ ಪರಂಧಾಮಯ್ಯ, ಅಧೀನ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ 
ಸಿಆಸುಇ (ಆಡಳಿತ-3) - ಶ್ರೀ ಆರ್‌.ಎಸ್‌. ಇಟಗಿ ಇವರ ಸ್ಥಾನದಲ್ಲಿ 
ಅಧೀನ ಕಾರ್ಯದರ್ಶಿ, 
ಡ್‌ 
ಜತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 
ಸ್‌ - ಶ್ರೀ ಆರ್‌. ನಿಸಾರ್‌ ಅಹಮದ್‌ ಅವರ 
09 | ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಮ 
(ಸಮನ್ನಯ) ಸ್ವಯಂ ನಿವೃತ್ತಿಯಿಂದ 
ವ ದಿನಾಂಕ 30-04-2010ರಂದು ತೆರವಾಗುವ 
ಹುದ್ದೆಗೆ 
ಶಿನ್‌ ಹೇಮರಾಜು ಅಧೀನ ಕಾರ್ಯದರ್ಶಿ, ಸಿಆಸುಇ (ಆಡಳಿತ) 
10 | ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
- ಶ್ರೀ ವಿ.ಎಸ್‌. ಜೀರೆ ಇವರ ಸ್ಲಾನದಲ್ಲಿ 
(ವೆಚ್ಚ 3 ೬9) ವ ಈ ಢು 
ಶ್ರೀ ಸಿ.ಟಿ. ನಾರಾಯಣ ಸ್ವಾಮಿ, ಅಧೀನ ಕಾರ್ಯದರ್ಶಿ, 
1] ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ 
(ನಗರಾಭಿವೃದ್ಧಿ ಪ್ರಾಧಿಕಾರ) - ಶ್ರೀ ಎಂ.ಎಂ. ಹಿರೇಮಠ್‌ ಇವರ ಸ್ಥಾನದಲ್ಲಿ 
i ಶ್ರೀ ಕೆ.ಎಸ್‌. ಮಂಜುನಾಥ, ಅಧೀನೆ ಕಾರ್ಯದರ್ಶಿ, ಸಿಆಸುಇ (ಶಿಷ್ಠಾಚಾರ) 
ಅಧೀನ ಕಾರ್ಯದರ್ಶಿ, ಸಿಆಸುಇ (ಕಾರ್ಯಕಾರಿ) | - ಶ್ರೀ ಎಸ್‌. ತಿಪ್ಪೇಸ್ವಾಮಿ ಇವರ ಸ್ಥಾನದಲ್ಲಿ 

































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ೨೮೩ 
ಅಧೀನ ಕಾರ್ಯದರ್ಶಿ, 
ಡ್‌ ದಿ ( 

13 Rk 1. ಅಧೀನ ಕಾರ್ಯದರ್ಶಿ, ಸ್ಯ ಜವಿಶಾಸ್ತ ಮತ್ತು ಪರಿಸರ ಇಲಾಖೆ 
& ಇ -ಶ್ರೀ ಬಸವರಾಜ್‌ ವಡಗವೆ ಇವರ ಸ್ಥಾನದಲ್ಲಿ 
ಶ್ರೀ ಎಂ. ವಾಸುದೇವ ಮೂರ್ತಿ, ಅಧೀನ ಕಾರ್ಯದರ್ಶಿ, 

14 ಅಧೀನ ಕಾರ್ಯದರ್ಶಿ, ಸಿಆಸುಇ (ಕಾರ್ಯಕಾರಿ) 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ (ಗಣಿ) -ಶ್ರೀ ಕೆ.ಎಸ್‌. ಮ೦ಜುನಾಥ ಇವರ ಸ್ಥಾನದಲ್ಲಿ 

js ಶ್ರೀ ಎಂ. ವೆಂಕಟೇಶ ಮೂರ್ತಿ, ಮ 1.1 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ಜಸಿ ಸ 
(ಭೂಸ್ಥಾಧೀನ) - ಶ್ರೀ ಎಂ.ಎಸ್‌. ಶಿವರಾಮ್‌, 

ನ ಇವರ ಸ್ಥಾನದಲ್ಲಿ 
ಅಧೀನ ಕಾರ್ಯದರ್ಶಿ, 

16 |ಶ್ರೀ ಎಸ್‌.ಜೆ. ಸಂಪತ್‌ಕುಮಾರ್‌, ಶಿಕ್ಷಣ ಇಲಾಖೆ (ತಾಂತ್ರಿಕ) 
ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ - ಶ್ರೀ ಎನ್‌.ಆರ್‌. ಪ್ರಭು, 

ಇವರ ಸ್ಥಾನದಲ್ಲಿ 
ಶ್ರೀ ಕೆ.ಹೆಚ್‌. ಶೇಷಗಿರಿ, ಅಧೀನ ಕಾರ್ಯದರ್ಶಿ, ಸಸ ಸವ 
7 (ನೇಮಕಾತಿಗಾಗಿ ಕಾಯುತ್ತಿರುವವರು) Ni 
- ಶ್ರೀ ಕೆ.ಎಂ. ವೀರಯ್ಯ ಇವರ ಸ್ಥಾನದಲ್ಲಿ 
ಶ್ರೀ ಎಂ.ಎಸ್‌. ಶಿವರಾಮ್‌, ಜಾತಾತ್‌ 
ಇ ಕಂದಾಯ ಇಲಾಖೆ (ಭೂಸ್ತಾಧೀನ) 
18 ಅಧೀನ ಕಾರ್ಯದರ್ಶಿ, ಸಿಆಸುಇ ವ 
(ಸೇವೆಗಳು-3) ಶ್ರೀ ಎಂ. ವೆಂಕಟೇಶ ಮೂರ್ತಿ 
ಇವರ ಸ್ಥಾನದಲ್ಲಿ 
ಶ್ರೀಮತಿ ಎನ್‌. ಮಹಾಲಕ್ಷ್ಮಮ್ಮ 
ಅಧೀನ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ 

19 | ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಮಾನವ ಹಕ್ಕುಗಳ ಇಲಾಖೆ (ಆಡಳಿತ) 

(ಭಾರತೀಯ ವೈದ್ಯ ಪದ್ಧತಿ) - ಶ್ರೀ ಇ. ಶಿವಾನಂದ ಇವರ ಸ್ಥಾನದಲ್ಲಿ 
ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು 
ಶ್ರೀ ಆರ್‌. ಎಸ್‌. ಇಟಗಿ, ಕುಟುಂಬ ಕಲ್ಯಾಣ ಇಲಾಖೆ 

20: |S> 
ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ (ಭಾರತೀಯ ವೈದ್ಯ ಪದ್ಧತಿ) - 

ಶ್ರೀಮತಿ ಎನ್‌. ಮಹಾಲಕ್ಷ್ಮಮ್ಮ ಅವರ ಸ್ಥಾನದಲ್ಲಿ 
ENE pel 
ಶ್ರೀ ಕೆ.ಎಸ್‌. ಶ್ರೀಧರ್‌, ಅಧೀನ ಕಾರ್ಯದರ್ಶಿ, SS ಸ ಸಸ 

ಸಜ | ಷ್ಟ (ಐಆರ್‌ಎಲ್‌ಎ) - ಶ್ರೀ ಕೆ. ನಾಗೇಶ್‌ ಅವರ 

ಸಾರಿಗೆ ಇಲಾಖೆ ತ್‌ 
ಸ್ಥಾನದಲ್ಲಿ 
ಶ್ರೀ ಎಂ. ರಾಮಚಂದ್ರ , ಅಧೀನ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ 
22 ನಿಯೋಜನೆ ಮೇರೆಗೆ, ಕರ್ನಾಟಕ ರಾಜ್ಯ ರಸ್ತೆ ಜಗಾ ಬರ್‌ 2000 ಆತರ ಸಾಶಿಕಿ 
ಸಾರಿಗೆ ಸಂಸ್ಥೆ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ರ ಟೀ ಗಳಲ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ. ಎಂ. ಟಿ. ರೇಜು, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 629 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು) 


೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 226 ಸಅಸೇ 2010, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2010. 





ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಜಿಓಬಿ (0 4(2)/2010, ದಿನಾಂಕ 
24-04-2010 ಮತ್ತು ಅಧಿಸೂಚನೆ ಸಂಖ್ಯೆ ಜಿಓಬಿ (1 4(1)/2010, ದಿನಾಂಕ : 24-04-2010ಗಳಲ್ಲಿ ಈ 
ಕೆಳಕಂಡ ನ್ಯಾಯಾಧೀಶರುಗಳ ಸೇವೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕಾನೂನು ಇಲಾಖೆಯಲ್ಲಿನ 
ಖಾಲಿ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸುವ ಸಲುವಾಗಿ ಸರ್ಕಾರದ ವಶಕ್ಕೆ ನೀಡಲಾಗಿದೆ. ಈ ಅಧಿಕಾರಿಗಳನ್ನು 
ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ : 


























1 ಹೆಸರು ಮತ್ತು ಪದನಾಮ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 
1 | ಶ್ರೀ ಬಿ.ಎಂ. ಗೌಡ ಸರ್ಕಾರದ ಉಪ ಕಾರ್ಯದರ್ಶಿ, 
ಪ್ರಿನ್ಸಿಪಾಲ್‌ ಸೀನಿಯರ್‌ ಸಿವಿಲ್‌ ಜಡ್ಜ್‌ | ಕಾನೂನು, ನ್ಯಾಯ ಮತ್ತು ಮಾನವ 
ಹಾಗೂ ಸಿ.ಜೆ.ಎಂ., ಶಿವಮೊಗ್ಗ ಹಕ್ಕುಗಳ ಇಲಾಖೆ- ಖಾಲಿ ಹುದ್ದೆಗೆ 
2 | ಶ್ರೀಮತಿ ವಿದ್ಯಾವತಿ ಎಸ್‌. ಅಕ್ಕಿ ಸರ್ಕಾರದ ಅಪರ ಕಾರ್ಯದರ್ಶಿ, 
3ನೇ ಅಪರ ಜಿಲ್ಲಾ ಮತ್ತು ಸೆಷನ್ಸ್‌ | ಕಾನೂನು, ನ್ಯಾಯ ಮತ್ತು ಮಾನವ 
ನ್ಯಾಯಾಧೀಶರು, ಬೆಳಗಾವಿ ಹಕ್ಕುಗಳ ಇಲಾಖೆ- ಶ್ರೀ ಮಜಗೆ 
ನಿಜಗುಣಪ್ಪ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 630 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 22 SHC 2010, Bangalore, Dated 3 May 2010 


|, H.R. Bhardwaj, Governor of Karnataka in exercise of the powers conferred on me, under 


Article 233 of the Constitution of India, hereby permit Smt. K. Sukanya, | Additional District and 
Sessions Judge, Tumkur to retire voluntarily under Rule 285 (1)(a) of KCSRs, with immediate effect. 


Sd/- 
(H.R. BHARDWAJ) 
Governor of Karnataka 
By Order and in the name of Governor of Karnataka, 
H.R. NAGENDRA, 
PR. 631 Under Secretary to Government, DPAR (Services-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 87 ಆಸೇವ 2010, ಬೆ೦ಗಳೂರು, ದಿನಾಂಕ: 20ನೇ ಏಪ್ರಿಲ್‌ 2010. 


ಶ್ರೀ ಮೊಹಮ್ಮದ್‌ ಸಲಾವುದ್ದೀನ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಹೆಚ್ಚುವರಿ ಮುಖ್ಯ 


ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಫ್‌ ಮಂಡಳಿ, ಬೆಂಗಳೂರು ಇವರನ್ನು ಅಧಿಸೂಚನೆ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ೨೮೫ 





ಸಂಖ್ಯೆ : ಸಿಆಸುಇ. 44 ಆಸೇವ 2010, ದಿನಾಂಕ 25-03-2010ರ ಆದೇಶದಲ್ಲಿ ಕಾರ್ಯನಿರ್ವಹಣಾಧಿಕಾರಿ, 
ಕರ್ನಾಟಕ ರಾಜ್ಯ ಹಜ್‌ ಸಮಿತಿ, ಬೆಂಗಳೂರು ಹುದ್ದೆಗೆ ವರ್ಗಾಯಿಸಿದ್ದು, ಇವರ ಈ ವರ್ಗಾವಣೆ ಆದೇಶವನ್ನು 
ಮಾರ್ಪಡಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಹುದ್ದೆಗೆ ದ 
ಶ್ರೀ ಸೈಯದ್‌ ಆಲಿ ರಜ್ಜಿ, ಕೆ.ಎ.ಎಸ್‌. ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಅಲ್ಪಸಂಖ್ಯಾತರ 
ಕಲ್ಯಾಣ ಇಲಾಖೆಯ ವಶದಲ್ಲಿಯೇ ಮುಂದುವರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 632 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 02 SKT 2010, Bangalore, Dated 27" April 2010 


The following KAS (Selection Grade & Senior Scale) Officers are transferred in public interest 
with immediate effect and until further orders and they are posted to the places shown against their 
names: 








Sl. Name of the Officer and present Place of posting 
No. posting 
1 | Sri B.V. Kulkarni, KAS (Selection Director (Programmes), Sarva 
Grade), Joint Chief Electoral Officer Shikshana Abhiyana, K.R. Circle, 
and £/೦ Joint Secretary to Nrupatunga Road, Bangalore 
Government, DPAR (Elections), 
Bangalore 





2 | Sri T. Shamaiah, KAS (Senior Scale) | Joint Chief Electoral Officer and E/O 

















Chief Administrative Officer, Deputy Secretary to Government, 
Department of AYUSH, Bangalore DPAR (Elections), Bangalore - vice Sri 
B.V. Kulkarni 
By Order and in the name of Governor of Karnataka, 
DR. M.T. REJu, 
PR. 633 Deputy Secretary to Government, DPAR (Services), 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 620 ಸಅಸೇ 2009, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2010. 


ಶ್ರೀ ಎಂ.ಎಸ್‌. ಮಂಜುನಾಥ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
285(1)(ಅ)ರ ಅನ್ವಯ ದಿನಾಂಕ : 30-04-2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಸ್ವ-ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 634 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 





೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 28 ಸೇಉನ್ಯಾ 2010, ಬೆ೦ಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2010. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆಜಿಓಬಿ(1)4:(1)/2010, ದಿನಾಂಕ: 


24-04-2010ರಲ್ಲಿ ಈ ಕೆಳಕಂಡ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವಂತೆ ವರ್ಗಾವಣೆ 


ಮಾಡಿ ಆದೇಶಿಸಿದೆ. ದಿನಾಂಕ 


26-04-2010ರ ಪತ್ರದಲ್ಲಿ ಸದರಿ ಅಧಿಸೂಚನೆ ಉಲ್ಲೇಖಿಸಿ ಮರುನಿಯುಕ್ತಿ 
ಆದೇಶ ಹೊರಡಿಸಲು ಕೋರಲಾಗಿದೆ. 








Sudhindrarao 


Member Karnataka 
Appellate Tribunal, 
Bangalore 


ನ Name of the Officer Present Charge Charge to which posted 
1 Sri Nangli Krishnarao District Judge, OOD, Proposed for appointment as 


Presiding Officer, Karnataka State 
Transport Appellate Tribunal, 
Bangalore. (Vice Sri P.D. 
Waingankar transferred) 





2 Sri Karnappa 
Rastapur 


District Judge, OOD, Leave 
Reserve, High Court of 
Karnataka, Bangalore 


Proposed for appointment as 
Presiding Officer, Karnataka Wakf 
Tribunal, Bangalore. (Vice Sri V.H. 
Kulkarni transferred) 





3 Sri Ravindra M 
Vaidya 


|| Addl. District and Sessions 
Judge, Tumkur 


Proposed for appointment as 
Presiding Officer, Labour Court 
Bangalore. (Vice Sri Choudapurkar 
Arun transferred) 





4 Sri Avin Thippanna 
Hanumappa 


|| Addl. District and Sessions 
Judge, Belgaum 


Proposed for appointment as 
Presiding Officer, Addl. Labour 
Court, Hubli. (Vice Sri H.M. 
Shivakumaraswamy transferred) 





5 Sri V.H. Kulkarni 


Presiding Officer, Karnataka 
Wakf Tribunal, Bangalore. 


Proposed for appointment as 
Member, Karnataka Appellate 
Tribunal Bangalore. (Vice Sri 
Jeevanarao R. Kulkarni transferred) 





6 Sri V. G. Savadkar 


XXVIII Addl. City Civil and 
Sessions Judge , Bangalore 
City 


Proposed for appointment as 
Presiding Officer, Industrial Tribunal 
Mysore. (Vacant Post) 





7 Sri V.N. Ravidra 


VI Addl. City Civil and 
Sessions Judge, Bangalore 
City 


Proposed for appointment as 
Presiding Officer, Labour Court, 
Mysore. (Vice Sri G.D. 
Narasimhamurthy transferred) 





8 Sri Khan Liyakath Ali 
Khan 


XIX Addl. City Civil and 
Sessions Judge, Bangalore 
City 


Proposed for appointment as 
Member, Karnataka Appellate 
Tribunal Bangalore. (Vice Sri N.K. 
Sudhindrarao transferred) 





9 Smt. Khazi Jaibunissa 


Presiding Officer Ill Addl. 
Labour Court, Bangalore 


Proposed for appointment as 
Presiding Officer, || Addl. Labour 
Court, Bangalore (Vice Sri M.S. 
Balakrishana transferred) 





10 | SriR.B. 
Dharmagoudar 


Judge Family Court, 
Gulbarga 


Proposed for appointment as 
Presiding Officer, Labour Court, 
Bijapur. (Vice Sri Madappa S. Kanti 
transferred) 





11 Sri A.K. Mulla 











V Addl. District and Sessions 
Judge, Mysore 





Proposed for appointment as 
Presiding Officer, Ill Addl. Labour 
Court, Bangalore. (Vice Smt. Khazi 
Jabunissa transferred) 





ಮೇಲಿನ ನ್ಯಾಯಾಧೀಶರುಗಳನ್ನು ವರ್ಗಾವಣೆ ಮಾಡಿ ಆದೇಶಿಸಿರುವ ಜಾಗಕ್ಕೆ ಮರು ನೇಮಿಸಲು 


ಸಲುವಾಗಿ ಕ್ರಮ 


ಸಂಖ್ಯೆ-1ರಲ್ಲಿರುವ ನ್ಯಾಯಾಧೀಶರ 


ಸೇವೆಯನ್ನು ಸಾರಿಗೆ 


ಇಲಾಖೆಯ ವಶಕ್ಕೆ 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ೨೮೭ 


ಕ್ರಮ ಸಂಖ್ಯೆ-2ರಲ್ಲಿನ ನ್ಯಾಯಾಧೀಶರ ಸೇವೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಶಕ್ಕೆ, ಕ್ರಮ ಸಂಖ್ಯೆ- 
3, 4, 6, 7, 9, 10 ಮತ್ತು 11ರಲ್ಲಿನ ನ್ಯಾಯಾಧೀಶರುಗಳ ಸೇವೆಯನ್ನು ಕಾರ್ಮಿಕ ಇಲಾಖೆಯ ವಶಕ್ಕೆ, ಕ್ರಮ 


ಸಂಖ್ಯೆ-5 ಮತ್ತು 8ರಲ್ಲಿನ ನ್ಯಾಯಾಧೀಶರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 635 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 58 ಪಿಐಎಂ 2010, ಬೆಂಗಳೂರು, ದಿನಾಂಕ: 20/24ನೇ ಏಪ್ರಿಲ್‌ 2010. 


2010ನೇ ಕ್ಯಾಲೆಂಡರ್‌ ವರ್ಷದಲ್ಲಿ ನಿವೃತ್ತರಾಗಲಿರುವ ಆಯುಷ್‌ ಇಲಾಖೆಯ ಗ್ರೂಪ್‌-ಎ ಮತ್ತು 
ಗ್ರೂಪ್‌-ಬಿ ವೃ೦ದದಲ್ಲಿನ ವೈದ್ಯಾಧಿಕಾರಿಗಳು/ಅಧಿಕಾರಿಗಳು ಅವರ ಹೆಸರಿನ ಮುಂದೆ ಕಾಣಿಸಿರುವ ದಿನಾಂಕದಂದು 
ಅವರಿಗೆ 60 ವರ್ಷ ವಯಸ್ಸು ಪೂರ್ಣಗೊಳ್ಳುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 951ರ ಪ್ರಕಾರ ಇವರುಗಳು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರವು ಈ 
ಮೂಲಕ ಅನುಮತಿಯನ್ನು ನೀಡಿದೆ. 




















ವಯೋ ನಿವೃತ್ತಿ 
ಕ್ರಸಂ. ಅಧಿಕಾರಿಗಳ ಹೆಸರು, ಹುದ್ದೆ ಹಾಗೂ ಕಛೇರಿ ಜನ್ಮ ದಿನಾಂಕ ಗಗ A 

1 | ಡಾ॥ ಪಿ. ರಾಜೇಂದ್ರ (ಗೂಪ್‌-ಎ) 03-07-1950 31-07-2010 
ಉಪ ನಿರ್ದೇಶಕರು (ಫಾರ್ಮಸಿ), ಸರ್ಕಾರಿ 
ಕೇಂದ್ರೀಯ ಔಷಧಾಗಾರ, ಜಯನಗರ, ಬೆಂಗಳೂರು 

2 (ಶ್ರೀ ಜೆ. ರಾಮಾನಾಯಕ್‌ (ಗೂಪ್‌-ಬಿ) 10-07-1950 31-07-2010 
ಆಡಳಿತಾಧಿಕಾರಿಗಳು, ಆಯುಷ್‌ ನಿರ್ದೇಶನಾಲಯ, 
ಬೆಂಗಳೂರು 

3 |ಡಾ॥ ಡಿ. ನಾಗರಾಜರಾವ್‌ (ಗೂಪ್‌-ಎ) ವೈದ್ಯರು 27-07-1950 31-07-2010 
ದರ್ಜೆ-1 (ಆಯುರ್ವೇದ), ಜಿಲ್ಲಾ ಸರ್ಕಾರಿ (ಇಲಾಖಾ ವಿಚಾರಣೆ 
ಆಯುರ್ಮೇದ ಆಸ್ಪತ್ರೆ, ಗದಗ ಬಾಕಿ ಇದೆ) 

4 | ಡಾ ಅನಂತ ಭಟ್‌ (ಗ್ರೂಪ್‌-ಎ) 10-09-1950 30-09-2010 
ಉಪ ನಿರ್ದೇಶಕರು, 
ಜಿಲ್ಲಾ ಆಯುಷ್‌ ಕಛೇರಿ, ಮೈಸೂರು 

5 ಶ್ರೀಕ್ಕೆ ಹನುಮಂತಯ್ಯ (ಗ್ರೂಪ್‌-ಬಿ) ಲೇ-ಸೆಕೆಟರಿ, | 04-12-1950 31-12-2010 
ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈದ್ಯಕೀಯ (ಇಲಾಖಾ ವಿಚಾರಣೆ 
ಸಂಸ್ಥೆ, ಬೆ೦ಗಳೂರು ಬಾಕಿ ಇದೆ) 




















ನವ್ಯಾ ವೇಳೆಯಲ್ಲಿ ಸದರಿ ಅಧಿಕಾರಿಯವರ ವಿರುದ್ದ ಯಾವುದಾದರೂ ನ್ಯಾಯಾಂಗ ತನಿಖೆ/ಇಲಾಖಾ 
ವಿಚಾರಣೆ ಬಾಕಿ ಇದ್ದಲ್ಲಿ ಹಾಗೂ ಹೂಡಲು ಉದ್ದೇಶಿಸಿದ್ದಲ್ಲಿ ನಿವೃತ್ತಿ ಸೌಲಭ್ಯವನ್ನು ತಡೆ ಹಿಡಿಯುವ ಷರತ್ತಿಗೆ 
ಹಾಗೂ ಸರ್ಕಾರಕ್ಕೆ ಯಾವುದೇ ಬಾಕಿ ಬರಬೇಕಾಗಿದ್ದಲ್ಲಿ ಅದನ್ನು ವಸೂಲಿ ಮಾಡುವ ಷರತ್ತಿಗೊಳಪಟ್ಟು ಅನುಮತಿ 
ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 636 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದ್ಧತಿ) 


೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 70 ಸೇಇಮು 2010, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2010. 


ಶ್ರೀ ಎನ್‌.ಆರ್‌. ವಿಶುಕುಮಾರ್‌, ನಿರ್ದೇಶಕರು ವಾರ್ತಾ ಇಲಾಖೆ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ವರ್ಗಾಯಿಸಿ ವ್ಯವಸ್ಥಾಪಕ ನಿರ್ದೇಶಕರು, ಶ್ರೀ ಕ೦ಠೀರವ ಸ್ಟುಡಿಯೋಸ್‌, ಬೆ೦ಗಳೂರು ಈ ಹುದ್ದೆಗೆ ಶ್ರೀ ಆರ್‌.ಕೆ. ಶಿವರಾಮ್‌ 
ಅವರ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 637 ಸಿ.ಆ.ಸು. ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 72 ಅಸೇವ 2010, ಬೆ೦ಗಳೂರು, ದಿನಾಂಕ: 3ನೇ ಮೇ, 2010. 


ಈ ಕೆಳಕಂಡ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ/ಹಒರಿಯ ಶ್ರೇಣಿ/ಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ 


ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಬ 


ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 





























ಕ್ರಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಾತ ಹಣ್ಣೆ ವರ್ಗಾಯಸಿ ನೇಮಸಠಾದ ಹಣ್ಣ 
ಶ್ರೀಯುತರು : 
1 ಅರೀಘುಲ್ಲಾ ಷರೀಫ್‌, ಆಯ್ಕೆ ಶೇಣಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, 
ಕಾರ್ಯಕಾರಿ ನಿರ್ದೇಶಕರು, ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕರು (ಆಡಳಿತ). 
ಕಛೇರಿ, ಕೆ.ಯು.ಐ.ಡಿ.ಎಫ್‌.ಸಿ.. ಧಾರವಾಡ ಕೆ.ಯು.ಐ.ಡಿ.ಎಫ್‌.ಸಿ., ಬೆಂಗಳೂರು 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಹುದ್ದೆಯಲ್ಲಿಯೇ ಮುಂದುವರೆಸಿದೆ 
2 | ಎಂ. ಅಶೋಕ್‌, ಹಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ, ಮೈಸೂರು ಮಿನರಲ್ಸ್‌ 
ಮುಖ್ಯ ಆಡಳಿತಾಧಿಕಾರಿ, ಲಿಮಿಟೆಡ್‌, ಬೆ೦ಗಳೂರು-ಖಾಲಿ ಹುದ್ದೆಗೆ 
ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ 
3 ಡಾ॥ ವಿಜಯಕುಮಾರ್‌ ಎನ್‌. ತೋರಗಲ್‌, ಅಪರ ಆಯುಕ್ತರು (ಭೂ ನಿರ್ವಹಣೆ ಯೋಜನೆ 
ಹಿರಿಯ ಶ್ರೇಣಿ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ | ಮತ್ತು ಇತರೆ) ಪ್ರಾದೇಶಿಕ ಆಯುಕ್ತರ ಕಛೇರಿ, 
ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬೆಳಗಾಂ ಬೆಳಗಾಂ-ಖಾಲಿ ಹುದ್ದೆಗೆ 
4 | ಬಿ.ಎಂ. ರಿಸಲ್ಲಾರ್‌, ಹಿರಿಯ ಶ್ರೇಣಿ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಮುಖ್ಯ ಆಡಳಿತಾಧಿಕಾರಿ, ಬೆಳಗಾಂ ವೈದ್ಯಕೀಯ ದಂಡಾಧಿಕಾರಿಗಳು, ಬೆಳಗಾಂ ಹುದ್ದೆಗೆ - 
ವಿಜ್ಞಾನ ಕಾಲೇಜು, ಬೆಳಗಾಂ ಡಾ| ವಿಜಯಕುಮಾರ್‌ ಎನ್‌. ತೋರಗಲ್‌ ಇವರ 
ಸ್ಥಾನದಲ್ಲಿ 
5 ಪಿ. ವಸಂತಕುಮಾರ್‌, 5ರಿಯ ಶ್ರೇಣಿ, ವಿಶೇಷೆ ಭೊಸ್ಸಾಧೀನಾಧಿಕಾರಿ, ಸೀಬರ್ಡ್‌ 
ನೇಮಕಾತಿ ನಿರೀಕ್ಷೆಯಲ್ಲಿ ಯೋಜನೆ, ಕಾರವಾರ-ಖಾಲಿ ಹುದ್ದೆಗೆ 
6 ಎಂ. ನಾಗರಾಜು, ಕಿರಿಯ ಶ್ರೇಣಿ, ನೇಮಕಾತಿ | ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಇಂಡಿ, 
ನಿರೀಕ್ಷಣೆಯಲ್ಲಿ ಬಿಜಾಪುರ ಜಿಲ್ಲೆ-ಖಾಲಿ ಹುದ್ದೆಗೆ 
7 |ಜಿ.ಕೆ. ನಾಗೇಂದ್ರಪ್ಪ ಕಿರಿಯ ಶ್ರೇಣಿ, ನೇಮಕಾತಿ | ಪರಿಷತ್‌ ಕಾರ್ಯದರ್ಶಿ, ಹುಬ್ಬಳ್ಳಿ-ಧಾರವಾಡ 
ನಿರೀಕ್ಷಣೆಯಲ್ಲಿ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ-ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ 
8 ಈಶ್ವರಪ್ಪ, ಕಿರಿಯ ಶ್ರೇಣಿ, ನೇಮಕಾತಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಸಿಂಗಟಾಲೂರು ಏತ 
ನಿರೀಕ್ಷಣೆಯಲ್ಲಿ ನೀರಾವರಿ ಯೋಜನೆ, ಬಳ್ಳಾರಿ-ಖಾಲಿ ಹುದ್ದೆಗೆ 

















ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ 


೨೮೯ 











9 ಕೆ. ಶ್ರೀನಿವಾಸ, ಕಿರಿಯ ಶ್ರೇಣಿ, 

ಉಪ ಆಡಳಿತಾಧಿಕಾರಿ, 

ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, 
ಬೆ೦ಗಳೂರು 


ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟೀಯ ಹೆದ್ದಾರಿ 
ಅಭಿವೃದ್ಧಿ ಪ್ರಾಧಿಕಾರ (NHಸl), ಧಾರವಾಡ- 
ಹೊಸದಾಗಿ ಸೃಜಿಸಲಾದ ಹುದ್ದೆ * 





10 | ಎಸ್‌. ರಮ್ಯ, ಕಿರಿಯ ಶ್ರೇಣಿ, 
ಸಹಾಯಕ ಆಯುಕ್ತರು (ಮಾರ್ಕೆಟಂಗ್‌), 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, 


ಬೆಂಗಳೂರು 


ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟೀಯ ಹೆದ್ದಾರಿ 
ಅಭಿವೃದ್ಧಿ ಪ್ರಾಧಿಕಾರ (NಗA॥), ಹೊಸಪೇಟೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ ಜೇ 





11 | ಎನ್‌. ಚೆ೦ದ್ರಶೇಖರ್‌, ಕಿರಿಯ ಶೇಣಿ, ವಿಶೇಷ 
ಭೂಸ್ವಾಧೀನಾಧಿಕಾರಿ, ಮನೆ ಬಾಡಿಗೆ 
ನಿಯಂತ್ರಣಾಧಿಕಾರಿ, ಬೆಂಗಳೂರು ದಕ್ಷಿಣ, 
ಬೆಂಗಳೂರು 


ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟೀಯ ಹೆದ್ದಾರಿ 
ಅಭಿವೃದ್ಧಿ ಪ್ರಾಧಿಕಾರ (NHAl), ಉಡುಪಿ - 
ಹೊಸದಾಗಿ ಸೃಜಿಸಲಾದ ಹುದ್ದೆ ಸೇ 











12 | ಎಸ್‌. ನವೀನ್‌ಕುಮಾರ್‌ ರಾಜು, ವಿಶೇಷೆ ಭೂಸ್ವಾಧೀನಾಧಿಕಾರಿ, ಹುಬ್ಬಳ್ಳಿ ಅಂಕೋಲ 
ಕಿರಿಯ ಶ್ರೇಣಿ, ಸಹಾಯಕ ಆಯುಕ್ತರು, ರೈಲ್ವೆ ಬ್ರಾಡ್‌ಗೇಜ್‌ ಯೋಜನೆ, ಕಾರವಾರ-ಖಾಲಿ 
(ಪಿ.ಯು.ಸಿ), ಬೆಂಗಳೂರು ನಗರ ಹುದ್ದೆಗೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು 

13 | ಬಿ.ಎನ್‌. ಸತ್ಯನಾರಾಯಣ, ಕಿರಿಯ ಶೇಣಿ, ವಿಶೇಷೆ ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿ 


ವಿಶೇಷ ಭೂಸ್ವಾಧೀನಾಧಿಕಾರಿ, ಬಾಗಲಕೋಟೆ 
ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ 





ಅಭಿವೃದ್ಧಿ ಪ್ರಾಧಿಕಾರ (!/1), ಬೆ೦ಗಳೂರು- 
ಹೊಸದಾಗಿ ಸೃಜಿಸಲಾದ ಹುದ್ದೆ ತೇ 











ಪಿ.ಆರ್‌. 


* ಆದೇಶ ಸಂಖ್ಯೆ : ಕಂಇ 40 ಭೂಸ್ವಾಬೆ 2010, ದಿನಾಂಕ : 23-4-2010ರಲ್ಲಿ ಸೃಜಿಸಲಾದ ಹುದ್ದೆಗಳು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


638 


ಹೆಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 36 SIS 2010, Bangalore, Dated 5th May, 2010 


The following additional charge arrangements are made due to the concerned officers of 1999 
& 2000 batch proceeding on two weeks exposure visit to Duke University, USA as a part of Phase-lll 
Mandatory Mid-Career Training Programme to be held from 15-05-2010 to 29-05-2010. 














Sl. | Name and Designation of officers deputed for | Sl. Incharge to be held by 
No. training No. 

1 | Sri Adoni Syed Saleem (99), Managing 1 | Additional Director, Food, Civil Supplies & 
Director, Karnataka Food & Civil Supplies Consumer Affairs Department, Bangalore 
Corporation, Bangalore 

2 | Sri N. Prabhakar (99), Deputy Commissioner, 2 | Additional District Magistrate, Kolar District, 
Kolar District, Kolar Kolar 

3 | Sri Chakravarthi Mohan (99), Deputy 3 | Chief Executive Officer, Zilla Panchayat, 
Commissioner, Chamarajinagar District, Chamarajanagar for the post of Deputy 








Chamarajnagar & concurrent charge of the 
post of Managing Director, Mysugar Company 
Ltd., Bangalore 








Commissioner, Chamarajanagar & Managing 
Director, Rajiv Gandhi Rural Housing 
Corporation, Bangalore for the post of 
Managing Director, Mysugar Company Ltd., 
Bangalore 























೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 

4 | Sri H.G. Srivara (99), Deputy Commissioner, 4 | Additional District Magistrate, Haveri District, 
Haveri District, Haveri Haveri 

5 | Sri K.S. Satyamurthy (99), Deputy 5 | Additional District Magistrate, Koppal District, 
Commissioner, Koppal District, Koppal Koppal 

6 | Sri V. Ponnuraj (2000), Deputy 6 | Additonal District Magistrate, Dakshina 
Commissioner, Dakshina Kannada District, Kannada District, Mangalore 
Mangalore 

7 | Smt. P. Hemalatha (2000), Deputy 7 | Additional District Magistrate, Udupi District, 
Commissioner, Udupi District, Udupi Udupi 




















The officers concerned shall hand over charge as per the arrangement made and proceed for 
training, in case the Additional District Magistrates of concerned Districts are not available charge shall 
be handed over to the concerned Chief Executive Officers of the Districts. 


By Order and in the name of Governor of Karnataka, 
K.G. ANANTHA, 
Under Secretary to Government, 
DP & AR (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 185 ಅಸೇಇ 09(P), ಬೆಂಗಳೂರು, ದಿನಾಂಕ: 3ನೇ ಮೇ, 2010. 


ದಿನಾಂಕ 17-12-2009ರ ಅಧಿಸೂಚನೆಯಲ್ಲಿ ಶ್ರೀ ಪ್ರಕಾಶ್‌, ಜಿ. ಟಿ. ನಿಟ್ಟಾಲಿ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 
ಅಧಿಕಾರಿ ಇವರನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಹಿಪ್ಪರಗಿ ಯೋಜನೆ (ಆರ್‌ ಅಂಡ್‌ ಆರ್‌), ಅಥಣಿ, ಬೆಳಗಾಂ ಖಾಲಿ 
ಹುದ್ದೆಗೆ ನೇಮಿಸಿರುವುದರ ಬದಲಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಹಿಪ್ಪರಗಿ ಅಣೆಕಟ್ಟು ಯೋಜನೆ ಅಥಣಿ, ಬೆಳಗಾಂ ಜಿಲ್ಲೆ 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


PR. 639 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 640 ಸಿ.ಆ.ಸು. ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 27 ಸೇಉನ್ಯಾ 2010, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2010. 


2ನೇ ಹೆಚ್ಚುವರಿ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು ಇವರನ್ನು ದಿನಾಂಕ : 22-03- 
2010 ರಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 1ನೇ ಹೆಚ್ಚುವರಿ ನ್ಯಾಯಾಧೀಶರು, ಕೌಟುಂಬಿಕ 
ನ್ಯಾಯಾಲಯ, ಬೆ೦ಗಳೂರು ಖಾಲಿ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 66ರನ್ವಯ 
ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 641 ಸಿ.ಆ.ಸು. ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 27 ಸೇಳಮು 2010, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌, 2010. 


ಶ್ರೀಮತಿ ಹೆಚ್‌.ಆರ್‌. ರೇಣುಕಾ, ಜ೦ಟಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಇವರಿಗೆ 


ರೂ... 26250-675-30300-750-34800-850-36500ರ ವೇತನ ಶ್ರೇಣಿಯಲ್ಲಿನ ಅಭಿಯೋಗ ಮತ್ತು ಸರ್ಕಾರಿ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ೨೯೧ 





ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ 
ಬಡ್ತಿ ನೀಡಿ, ಖಾಲಿ ಇರುವ ನಿರ್ದೇಶಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 642 ಸಿ.ಆ.ಸು. ಇಲಾಖೆ (ಸೇವೆಗಳು-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 289 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ: 29ನೇ ಏಪಿಲ್‌, 2010. 


ಶ್ರೀ ಜಿ.ಎನ್‌. ಬಸವರಾಜು, ತಹಶೀಲ್ದಾರ್‌ ಗೇಡ್‌-॥ (ಪ್ರಸ್ತುತ ನಿಯೋಜನೆ ಮೇಲೆ ಸಹಾಯಕ ನಿರ್ದೇಶಕರು, 
ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು) ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಸಂಗಮೇಶ.ಆರ್‌.ವೈ. ಇವರಿಗೆ 
ತಹಶೀಲ್ದಾರ್‌ ಗೇಡ್‌-! ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 308 ಎಎಸ್‌ಡಿ 2007, ದಿನಾಂಕ: 24-12- 
2007ರಲ್ಲಿ ಬಡ್ತಿ ನೀಡಿರುವುದರಿಂದ, ಶ್ರೀ ಜಿ.ಎನ್‌. ಬಸವರಾಜು, ತಹಶೀಲ್ದಾರ್‌ ಇವರಿಗೂ ಕೂಡ ವೇತನ ಶ್ರೇಣಿ ರೂ. 
14,050-25,050ರಲ್ಲಿ ತಹಶೀಲ್ದಾರ್‌ ಗೇಡ್‌-! ವೃಂದಕ್ಕೆ ದಿನಾಂಕ: 24-12-2007ರಿಂದ ಜಾರಿಗೆ ಬರುವಂತೆ ಕೆ.ಸಿ.ಎಸ್‌. 
(ಆರ್‌.ಪಿ.ಪಿ.ಪಿ.) ನಿಯಮಾವಳಿ 1978ರ ನಿಯಮ 2(1) (ಎ)ರಡಿಯಲ್ಲಿ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 643 ಕಂದಾಯ ಇಲಾಖೆ (ಸೇವೆಗಳು-3) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 25 ರೇಉನಿ 2010, ಬೆಂಗಳೂರು, ದಿನಾಂಕ: 29ನೇ ಏಪ್ರಿಲ್‌, 2010. 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ 
ಆರ್ಟಿಕಲ್‌ 8(ಎ)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀಮತಿ ಸಂಧ್ಯಾ ವೇಣುಗೋಪಾಲ ಶರ್ಮಾ, ಭಾ.ಅ.ಸೇ., ಹಿ೦ದಿನ 
ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀ ಪಾಂಡುರಂಗ 
ಬೊಮ್ಮಯ್ಯ ನಾಯಕ್‌, ಕೆಎಎಸ್‌. ಸೂಪರ್‌ ಟೈಮ್‌ ಸ್ಕೇಲ್‌ ಅಧಿಕಾರಿ, ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ 
ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಭಾರತಿ ಆರ್‌. ನಾಯಕ್‌, 
ಪೀಠಾಧಿಕಾರಿ (ರೇಷ್ಮ), 
ಪಿ.ಆರ್‌. 644 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ವಾಕೈ 73 ಕೈಸೇವಿ 2010, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌ 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ವಾಕೈ 20 ಕೈಸೇವಿ 2009, ದಿನಾಂಕ : 03-04-2010ರ ಕ್ರಮ ಸಂಖ್ಯೆ : 
13ರಲ್ಲಿ ಶೀ ಬಿ. ಮಹೇಶ್‌, ಉಪ ನಿರ್ದೇಶಕರು (ಆಡಳಿತ) ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರನ್ನು 
ಕೆ.ಸಿ.ಎಸ್‌. ನಿಯಮ 32ರಡಿ ಜಂಟಿ ನಿರ್ದೇಶಕ ಹುದ್ದೆಯ (ವೇತನ ಶ್ರೇಣಿ ರೂ.20025-28275) ಸ್ವತಂತ್ರ ಪ್ರಭಾರದಲ್ಲಿ 
ಕರ್ತವ್ಯ ನಿರ್ವಹಿಸಲು ಪ್ರತಿನಿಯೋಜನೆ ಮೇರೆಗೆ ಸರ್ಕಾರದ ಉಪ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, 


ರ೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 





ಬೆ೦ಗಳೂರು, ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ಸಿ.ಆ.ಸು. ಇಲಾಖೆಯ ವಶಕ್ಕೆ ನೀಡಿರುವುದನ್ನು ಮಾರ್ಪಡಿಸಿ, ಸದರಿ 
ಅಧಿಕಾರಿಯವರನ್ನು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಬೆ೦ಗಳೂರು, ಇಲ್ಲಿನ ಪ್ರಧಾನ ವ್ಯವಸ್ಥಾಪಕರು 
(ಆಪರೇಷನ್‌) ಹುದ್ದೆಗೆ ನಿಯೋಜನೆ ಮೇರೆಗೆ ನೇಮಿಸಿ ಅದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ. ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 645 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 22 SFP 2010(A), Bangalore, Dated 4" May, 2010 


Sri Ashok Kumar Singh, IFS (KN 80), Chief Conservator of Forests and Managing Director, 
Karnataka Rural Infrastructure Development Limited, Bangalore is promoted to officiate in the APCCF 
Grade of Pay Band-4 HAG Scale of IFS carrying the pay scale of Rs. 67000-79000 (Annual increment 
@ 3%) with immediate effect and his services are continued at the disposal of Rural Development and 
Panchayat Raj Department until further orders for being posted as Additional Principal Chief 
Conservator of Forests and Managing Director, Karnataka Rural Infrastructure Development 
Limited, Bangalore in the upgraded post. 


By Order and in the name of Governor of Karnataka, 
ASHOK ೧. ATRE, 
PR. 646 Under Secretary to Government 
DPAR (Services-IV) 


NOTIFICATION 
No. DPAR 22 SFP 2010, Bangalore, Dated 4" May, 2010 


1. Shri. Dipak Sarmah, IFS (KN 77), Additional Principal Chief Conservator of Forests 
(Headquarters & Co-ordination), Bangalore is transferred with immediate effect and posted until further 
orders as Additional Principal Chief Conservator of Forests (Evaluation, Working Plan, Research 
& Training), Bangalore in the existing vacancy. With this posting the cadre post stands revived. 


2. The services of Dr. S. Rajendran, IFS (KN 77), who is under orders of posting as 
Additional Principal Chief Conservator of Forests & Director General, Environmental Management and 
Policy Research Institute (EMPRI), Bangalore are placed at the disposal of Forest, Ecology & 
Environment Department until further orders for being posted as Additional Principal Chief 
Conservator of Forests and Joint Managing Director, Karnataka Forests Development 
Corporation, Bangalore vice Sri G.\V. Sugur, IFS transferred. 


The orders posting Dr. S. Rajendra, IFS as Additional Principal Chief Conservator of Forests 
& Director General, Environmental Management and Policy Research Institute (EMPRI), Bangalore are 
cancelled. 


3. The services of Sri R.M.N. Sahai, IFS (KN 77), Additional Principal Chief Conservator of 
Forests & Managing Director, Karnataka Cashew Development Corporation, Mangalore are withdrawn 
from Forest, Ecology & Environment Department with immediate effect and he is posted until further 
orders as Additional Principal Chief Conservator of Forests and Director General, Environmental 
Management and Policy Research Institute (EMP RI), Bangalore in the existing vacancy. 


4. Dr. K. Sundar Naik, IFS (KN 77), Additional Principal Chief Conservator of Forests 
(Development), Bangalore is transferred with immediate effect and posted until further orders as 
Additional Principal Chief Conservator of Forests (Head Quarters & Co-ordination), Bangalore 
vice Sri Dipak Sarmah, IFS transferred. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ೨೯೩ 





5. The services of G.V. Sugur, IFS (KN 79), Additional Principal Chief Conservator of Forests 
and Joint Managing Director, Karnataka Forests Development Corporation, Bangalore are withdrawn 
from Forest, Ecology & Environment Department with immediate effect and posted until further orders 
as Additional Principal Chief Conservator of Forests (Development), Bangalore vice Dr. K. Sundar 
Naik, IFS transferred. 


6. Dr. M. H. Swaminath, IFS (KN 79), Additional Principal Chief Conservator of Forests, 
Forest Resource Management, Bangalore is transferred with immediate effect and posted until further 
orders as Additional Principal Chief Conservator of Forests (Wild Life), Bangalore in the upgraded 
post vice Sri S. Rajanna, IFS transferred. 


7. Sri B. Shivanna Gowda, IFS (KN 80), Chief Conservator of Forests (Projects), Bangalore 
is promoted to officiate in the APCCF grade of Pay Band-4 HAG Scale of IFS carrying the pay scale of 
Rs. 67000-79000 (Annual increment @ 3%) with immediate effect and he is posted until further orders 
as Additional Principal Chief Conservator of Forests (Projects), Bangalore in the upgraded post. 


8. Sri R. S. Suresh, IFS (KN 80), Chief Conservator of Forests & Executive Director, 
Karnataka Forests Development Corporation, Shimoga is promoted to officiate in the APCCF grade of 
Pay Band-4 HAG Scale of IFS carrying the pay scale of Rs. 67000-79000 (Annual increment @ 3%) 
with immediate effect and his services are continued at the disposal of Forest, Ecology & Environment 
Department until further orders for being posted as Additional Principal Chief Conservator of 
Forests and Managing Director, Karnataka Cashew Development Corporation, Mangalore, vice 
Sri R.M.N. Sahai, IFS transferred. 


9. Sri S. Rajanna, IFS (KN 80), Chief Conservator of Forests (Wild Life), Bangalore is 
promoted to officiate in the APCCF grade of Pay Band-4 HAG Scale of IFS carrying the pay scale of Rs. 
67000-79000 (Annual increment @ 3%) with immediate effect and he is posted until further orders as 
Additional Principal Chief Conservator of Forests, Forest Resource Management, Bangalore vice 
Dr. M. H. Swaminath, IFS transferred. 


10. Sri M.R. Karki, IFS (KN 80), Chief Conservator of Forests (Research & Utilisation), 
Bangalore is promoted to officiate in the APCCF grade of Pay Band-4 HAG Scale of IFS carrying the 
pay scale of Rs. 67000-79000 (Annual increment @ 3%) with immediate effect and posted until 
further orders as Additional Principal Chief Conservator of Forests, (Research & Utilisation), 
Bangalore in the upgraded post. 


11. Sri G. Selva Kumar, IFS (KN 81), Chief Conservator of Forests & Senior Director 
(Technical Cell), Ecology & Environment, Bangalore is promoted to officiate in the APCCF grade of Pay 
Band-4 HAG Scale of IFS carrying the pay scale of Rs. 67000-79000 (Annual increment @ 3%) with 
immediate effect and posted until further orders as Additional Principal Chief Conservator of Forests 
& Senior Director (Technical Cell), Ecology & Environment, Bangalore in the upgraded post. 


12. The services of Sri Gudipeti Vidya Sagar, IFS (KN 83), Chief Conservator of Forests & 
Registrar, Karnataka State Law University, Hubli are withdrawn from the Department of Law, Justice & 
Human Rights with immediate effect and he is posted until further orders as Chief Conservator of 
Forests, National Rural Employment Guarantee Scheme (NREGS), Bangalore in the newly created 
post. 


13. The services of Smt. Ritu Kakkar, IFS (KN 86), Chief Conservator of Forests and General 
Manager, Karnataka State Forests Industries Corporation, Bangalore are withdrawn from Forest, 
Ecology & Environment Department with immediate effect and she is posted until further orders as 
Chief Conservator of Forests (Research), Bangalore in the upgraded post vice Sri Brijesh Kumar 
Dixit, IFS transferred. 


14. Sri G. Satish, IFS (KN 87), Conservator of Forests, Watershed Development Department, 
Bangalore is promoted to officiate in the CCF grade of Pay Band-4 of IFS carrying the pay scale of 


೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 





Rs. 37400-67000 plus ಅ.೧. Rs. 10000/- with immediate effect and posted until further orders as Chief 
Conservator of Forests, Watershed Development Department, Bangalore in the upgraded post. 


15. Sri Rajiv Ranjan, IFS (KN 87), Conservator of Forests, Watershed Development 
Department, Bangalore is promoted to officiate in the CCF grade of Pay Band-4 of IFS carrying the pay 
scale of Rs. 37400-67000 plus G.P. Rs. 10000/- with immediate effect and posted until further 
orders as Chief Conservator of Forests, Watershed Development Department, Bangalore in the 
upgraded post. 


16. Dr. Virender Singh, IFS (KN 87), Conservator of Forests, Research, Bellary is promoted to 
officiate in the CCF grade of Pay Band-4 of IFS carrying the pay scale of Rs. 37400-67000 plus G.P. 
Rs. 10000/- with immediate effect and his services are placed at the disposal of Forest, Ecology & 
Environment Department until further orders for being posted as Chief Conservator of Forests & 
Executive Director, Karnataka Forests Development Corporation, Shimoga vice Sri R.S. Suresh, 
IFS transferred. 


17. Sri Harikumar Jha, IFS (KN 87), Conservator of Forests, Research, Dharwad is promoted 
to officiate in the CCF grade of Pay Band-4 of IFS carrying the pay scale of Rs. 37400-67000 plus G.P. 
Rs. 10000/- His posting in the promoted post will be shown later. 


18. Sri Brijesh Kumar Dixit, IFS (KN 88), Conservator of Forests, Research, Bangalore is 
promoted to officiate in the CCF grade of Pay Band-4 of IFS carrying the pay scale of Rs. 37400-67000 
plus G.P. Rs. 10000/- with immediate effect and his services are placed at the disposal of Forest, 
Ecology & Environment Department until further orders for being posted as Chief Conservator of 
Forests & General Manager, Karnataka State Forests Industries Corporation, Bangalore vice Smt. 
Ritu Kakkar, IFS transferred. 


19. Sri Puneet Pathak, IFS (KN 88), Deputy Conservator of Forests, Development, Bangalore 
is transferred with immediate effect and posted until further orders as Deputy Conservator of Forests, 
Headquarters, Bangalore in the existing vacancy. 


20. Sri Vijaykumar Gogi, IFS (KN 88), Conservator of Forests, Dharwad Circle, Dharwad is 
promoted to officiate in the CCF grade of Pay Band-4 of IFS carrying the pay scale of Rs. 37400-67000 
plus G.P. Rs. 10000/- with immediate effect and his services are placed at the disposal of Department 
of Law, Justice & Human Rights until further orders for being posted as Chief Conservator of Forests 
& Registrar, Karnataka State Law University, Hubli vice Sri Gudipeti Vidya Sagar, IFS transferred. 


21. Sri H.P. Prakash, IFS (KN 88), Conservator of Forests, Bangalore Circle, Bangalore is 
promoted to officiate in the CCF grade of Pay Band-4 of IFS carrying the pay scale of Rs. 37400-67000 
plus G.P. Rs. 10000/- with immediate effect and posted until further orders as Chief Conservator of 
Forests, Compensatory Afforestation Fund Management and Planning Authority (CAMPA), 
Bangalore in the newly created post. 


22. Sri A.C. Keshavamurthy, IFS (KN 88), Conservator of Forests, Hassan Circle, Hassan is 
promoted to officiate in the CCF grade of Pay Band-4 of IFS carrying the pay scale of Rs. 37400-67000 
plus G.P. Rs. 10000/- with immediate effect and posted until further orders as Chief Conservator of 
Forests, National Forestry Action Programme (NFAP) & Bamboo Mission, Bangalore in the newly 
created post. 


23. The service of Smt. Anita S. Arekal, IFS (KN 89), Conservator of Forests and General 
Manager, Karnataka Cashew Development Corporation, Mangalore are withdrawn from Forest, Ecology 
& Environment Department with immediate effect and she is posted until further orders as Conservator 
of Forests & Chief Executive Officer, Coastal Development Authority, Mangalore. 


24. Sri G.S. Yadav, IFS (KN 89), Conservator of Forests, Working Plan, Chickmagalur is 
transferred with immediate effect and he is posted until further orders as Conservator of Forests 
(Development), Bangalore in the upgraded post vice Sri Puneet Pathak, IFS transferred. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ೨೯೫ 





25. Sri ೧.5.5. Murthy, IFS (KN 92), Deputy Conservator of Forests, Bangalore Rural Division, 
Bangalore is transferred with immediate effect and posted until further orders as Deputy Conservator 
of Forests, Bannerghatta National Park, Bangalore vice Sri B. Venkatesh, IFS transferred. 


26. Dr. R Raju, IFS (KN 92), Deputy Conservator of Forests, Zilla Panchayat, Tumkur is 
transferred with immediate effect and posted until further orders as Deputy Conservator of Forests, 
Bhadra Wild Life Division, Chickmagalur, vice Sri V. Vijay Mohan Raj, IFS transferred. 


27. Sri Mahesh B. Shirur, IFS (KN 93), Deputy Conservator of Forests, Sagar Division under 
orders of promotion & posting as Conservator of Forests & Executive Director, Chamarajendra 
Zoological Garden, Mysore is posted with immediate effect and posted until further orders as 
Conservator of Forests, Dharwad Circle, Dharwad vice Sri Vijay Kumar Gogi, IFS transferred. 


The orders posting Sri Mahesh B. Shirur, IFS as Executive Director, Chamarajendra Zoological 
Garden, Mysore are cancelled. 


28. Sri Sanjay S. Bijjur, IFS (KN 94), Deputy Conservator of Forests & Special Officer for 
Tourism Development, Chickmagalur is promoted to officiate in the CF grade of Pay Band-4 of IFS 
carrying the pay scale of Rs. 37400-67000 plus G.P. Rs. 8900/- with immediate effect and posted until 
further orders as Conservator of Forests & Special Officer for Tourism Development, 
Chickmagalur in the upgraded post. 


29. Sri Vijay Lal Meena, IFS (KN 94), Deputy Conservator of Forests, Raichur Division, 
Raichur is promoted to officiate in the CF grade of Pay Band-4 of IFS carrying the pay scale of Rs. 
37400-67000 plus G.P. Rs. 8900/- with immediate effect and his services are placed at the disposal of 
Forest, Ecology & Environment Department until further orders for being posted as Conservator of 
Forests and General Manager, Karnataka Cashew Development Corporation, Mangalore vice Smt. 
Anita S. Arekal, IFS transferred. 


30. Sri Kumar Pushkar, IFS (KN 94), Deputy Conservator of Forests, Ghataprabha Division, 
Gokak is promoted to officiate in the CF grade of Pay Band-4 of IFS carrying the pay scale of 
Rs. 37400-67000 plus G.P. Rs. 8900/- with immediate effect and posted until further orders as 
Conservator of Forests, Bangalore Circle, Bangalore vice Sri H.P. Prakash, IFS transferred. 


31. Sri Santosh Kumar, IFS (KN 94), Deputy Conservator of Forests, Gulbarga Division, 
Gulgarga is promoted to officiate in the CF grade of Pay Band-4 of IFS carrying the pay scale of Rs. 
37400-67000 plus G.P. Rs. 8900/- with immediate effect and posted until further orders as Conservator 
of Forests (Research), Bellary vice Dr. Virender Singh, IFS transferred. 


32. Sri N. Rajashekar, IFS (KN 94), Deputy Conservator of Forests, Chikkaballapura Division, 
Chikkaballapura is promoted to officiate in the CF grade of Pay Band-4 of IFS carrying the pay scale of 
Rs. 37400-67000 plus G.P. Rs. 8900/- with immediate effect and posted until further orders as 
Conservator of Forests & Chief Executive Officer, Zilla Panchayat, Udupi in the existing vacancy. 


33. Sri V. Vijay Mohan Raj, IFS (KN 95), Deputy Conservator of Forests, Bhadra Wild Life 
Division, Chickmagalur is promoted to officiate in the CF grade of Pay Band-4 of IFS carrying the pay 
scale of Rs. 37400-67000 plus G.P. Rs. 8900/- with immediate effect and posted until further orders as 
Conservator of Forests (Working Plan), Chickmagalur vice Sri G.S. Yadav, IFS transferred. 


34. Sri Ashok ಔ. Basarkod, IFS (KN 95), Deputy Conservator of Forests, Yellapura Division, 
Yellapura is promoted to officiate in the CF grade of Pay Band-4 of IFS carrying the pay scale of 
Rs. 37400-67000 plus G.P. Rs. 8900/- with immediate effect and posted until further orders as 
Conservator of Forests (Research), Dharwad vice Sri Hari Kumar Jha, IFS transferred. 


35. Sri S. Muthaiah, IFS (KN 95), Deputy Conservator of Forests, Bellary Division, Bellary is 
promoted to officiate in the CF grade of Pay Band-4 of IFS carrying the pay scale of Rs. 37400-67000 
plus G.P. Rs. 8900/- with immediate effect and posted until further orders as Conservator of Forests & 
Chief Executive Officer, Zilla Panchayat, Bellary. 


೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೭, ೨೦೧೦ ಭಾಗ-೨ 





36. Sri ಓ H. Nagaraj, IFS (KN 95), Deputy Conservator of Forests, Chickmagalur Division, 
Chickmagalur is promoted to officiate in the CF grade of Pay Band-4 of IFS carrying the pay scale of 
Rs. 37400-67000 plus G.P. Rs. 8900/- with immediate effect and posted until further orders as 
Conservator of Forests, Hassan Circle, Hassan vice Sri A.C. Keshavamurthy, IFS transferred. 


37. Sri B.D. Prasanna Kumar, IFS (KN 96), Deputy Conservator of Forests, Dharwad Division, 
Dharwad is transferred with immediate effect and posted until further orders as Deputy Conservator of 
Forests, Haveri Division, Haveri, in existing vacancy. 


38. Sri R. Manoj, IFS (KN 99), Deputy Conservator of Forests & Special Officer (Elections), ೦/0೦ 
Chief Electoral Officer of Karnataka, Bangalore is transferred with immediate effect and posted until 
further orders as Deputy Conservator of Forests, Wild Life Division, Madikeri, vice Sri Manoj Kumar 
Tripathi, IFS transferred. 


39. Sri Manoj Kumar Tripathi, IFS (KN 2000), Deputy Conservator of Forests, Wild Life 
Division, Madikeri is transferred with immediate effect and posted until further orders as Deputy 
Conservator of Forests, Chickmagalur Division, Chickmagalur vice Sri K. H. Nagaraj, IFS 
transferred. 


40. The services of Sri D.S. Gaonkar, IFS (KN 2000), Deputy Conservator of Forests & 
General Manager, HRDA, Mysore Paper Mills Limited, Bhadravathi are withdrawn from Commerce & 
Industries Department with immediate effect and he is posted until further orders as Deputy 
Conservator of Forests, Wild Life Division, Shimoga in the existing vacancy. 


41. Sri B. Venkatesh, IFS (KN 2002), Deputy Conservator of Forests, Bannerghatta National 
Park, Bangalore, Bangalore is transferred with immediate effect and posted until further orders as 
Deputy Conservator of Forests, Dharwad Division, Dharwad, vice Sri B.D. Prasanna Kumar, IFS 
transferred. 


42. The services of Sri R. Ravishankar, IFS (KN 2003), Deputy Conservator of Forests & 
Environmental Officer, Bangalore Metro Rail Corporation, Bangalore are withdrawn from Urban 
Development Department with immediate effect and he is posted until further orders as Deputy 
Conservator of Forests, Bangalore Rural Division, Bangalore vice Sri H.S.S. Murthy, IFS 
transferred. 


By Order and in the name of Governor of Karnataka, 
ASHOK P. ATRE, 
PR. 647 Under Secretary to Government 
DP & AR (Services-IV) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 94 ಅಸೇವ 2010, ಬೆ೦ಗಳೂರು, ದಿನಾಂಕ: 4ನೇ ಮೇ, 2010. 


ಶ್ರೀ ಕೆ.ಎಂ. ರಾಮಚಂದ್ರನ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಅಪರ ನಿರ್ದೇಶಕರು, ಜಲಾನಯನ 
ಅಭಿವೃದ್ಧಿ ಇಲಾಖೆ, ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅಪರ ಆಯುಕ್ತರು, ರಾಜರಾಜೇಶ್ವರಿ ನಗರ ವಲಯ, ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ, ಬೆ೦ಗಳೂರು ಹುದ್ದೆಗೆ - ಶ್ರೀ ಎಂ.ವಿ. ವೇದಮೂರ್ತಿ ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 648 ಸಿ.ಆ.ಸು. ಇಲಾಖೆ (ಸೇವೆಗಳು-2) 


